Kerala Gazette No. 32 dated 11th August 2020 . 

. 


PART I 


Section iii 


सत्यमेव जयते 


Q Ae 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಬಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 23950 ಲೆಗ್ , ಬಿ 2 /2017 / ಕಾನೂನು, ತಿರುವನಂತಪುರಂ , 


2018 ಫೆಬ್ರವರಿ 12 , 
1193 ಮಕರ 29 / 
1939 ಮಾಘ 23. 


2017 ಫೆಬ್ರವರಿ 12 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G 46 / 2018 / GPC . 


25 


2 


2018ರ 11 ನೇ ನಂಬ್ರ ಅಧ್ಯಾದೇಶ 
2018ರ ಕೇರಳ ಲೋಕ ಸೇವಾ ಆಯೋಗ ( ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ 

ಸಂಬಂಧಿಸಿ ಹೆಚ್ಚುಮ ಕರ್ತವ್ಯಗಳು) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 

ಪ್ರಖ್ಯಾಪಿಸಲ್ಪಟ್ಟಿತು . 
ವಕ್ಸ್ ಬೋರ್ಡಿನ ಕೆಳಗಿನ ಆಡಳಿತಾತ್ಮಕ ಸೇವೆಗಳಿಗೆ ಸಂಬಂಧಿಸಿ ಕೇರಳ 
ಲೋಕ ಸೇವಾ ಆಯೋಗವು ಕೆಲವು ಹೆಚ್ಚುವರಿ ಕರ್ತವ್ಯಗಳನ್ನು 

ವಿನಿಯೋಗಿಸುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 
ಪೀಠಿಕೆ -2017 ರ ಕೇರಳ ಲೋಕ ಸೇವಾ ಆಯೋಗ ( ವಕ್ಸ್ ಬೋರ್ಡಿನ ಕೆಳಗಿನ 
ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ ಕರ್ತವ್ಯಗಳು ) ಅಧ್ಯಾದೇಶ ( 2017 ರ 29 ) ವನ್ನು 2017 
ಡಿಸೆಂಬರ್ 11 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ , 

2018 ಜನವರಿ 22 ನೇ ದಿನಾಂಕದಂದು ಆರಂಭವಾಗಿ 2018 ಫೆಬ್ರವರಿ 7 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ 

ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (2)ನೇ ಖಂಡದ ಉಪ - ಖಂಡ ( ಎ ) 
ಪ್ರಕಾರ ಪ್ರಸ್ತುತ ಅಧ್ಯಾದೇಶದ ಪ್ರಾಬಲ್ಯವು 2018 ಮಾರ್ಚ್ 5 ನೇ ದಿನಾಂಕದಂದು 
ಮುಕ್ತಾಯವಾಗುವುದರಿಂದಲೂ 

ಪ್ರಸ್ತುತ ಅಧ್ಯಾದೇಶದ ನಿಬಂಧನೆಗಳನ್ನು ಜಾರಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು 
ಉಂಟಾಗಬಹುದಾದುದರಿಂದಲೂ 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದ ಹಾಗು ತಾನು ತುರ್ತು 
ಕ್ರಮ ಕೈಗೊಳ್ಳುವ ಅವಶ್ಯಕವಾದ ಸನ್ನಿವೇಶವು ಜಾರಿಯಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ 


26 


3 . 


1 . 


ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ ( 1 ) ರ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುವರು : 

ಸಣ್ಣ ಹೆಸರು ಮತ್ತು ಪ್ರಾರಂಭ. ( 1) ಈ ಅಧ್ಯಾದೇಶವನ್ನು 2018 ರ ಕೇರಳ 
ಲೋಕ ಸೇವಾ ಆಯೋಗ ( ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ 
ಕರ್ತವ್ಯಗಳು) ಅಧ್ಯಾದೇಶವೆಂದು ಕರೆಯಬಹುದು . 

( 2 ) ಇದು ಗಜೆಟ್ ಅಧಿಸೂಚನೆಯ ಮುಖೇನ, ಸರಕಾರ ನಿಗದಿಪಡಿಸುವ 
ದಿನಾಂಕದಂದು ಜಾರಿಗೆ ಬರುವುದಾಗಿದೆ . 


2 . 


ನಿರ್ವಚನಗಳು.ಈ ಅಧ್ಯಾದೇಶದಲ್ಲಿ , ಸಂದರ್ಭವು ಅನ್ಯಥಾ ಅಗತ್ಯಪಡಿಸದಿದ್ದಲ್ಲಿ , 
( ಎ ) “ ಸರಕಾರ ” ಎಂದರೆ , ಕೇರಳ ಸರಕಾರ ಎಂದರ್ಥ ; 

( ಬ ) “ಲೋಕ ಸೇವಾ ಆಯೋಗ” ಎಂದರೆ , ಕೇರಳ ಲೋಕ ಸೇವಾ 
ಆಯೋಗ ಎಂದರ್ಥ ; 


( ಸಿ ) “ ಸೇವೆಗಳು ” ಎಂದರೆ , ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳು ಎಂದರ್ಥ ; 

“ ವಕ್ಸ್ , ಬೋರ್ಡು” ಎಂದರೆ , 1995 ರ ವಕ್ಸ್‌ ಅಧಿನಿಯಮ ( 1995 ರ 
43 ನೇ ಕೇಂದ್ರ ಅಧಿನಿಯಮ ) ದ 13 ನೇ ವಿಭಾಗದ ( 1 ) ನೇ ಉಪ - ವಿಭಾಗ ಪ್ರಕಾರ 
ರೂಪೀಕರಿಸಿದ ಕೇರಳ ರಾಜ್ಯ ವಕ್ಸ್‌ ಬೋರ್ಡು ಎಂದರ್ಥ . 

3. ವಕ್ಸ್ ಬೋರ್ಡಿನ ಕೆಳಗಿನ ಆಡಳಿತಾತ್ಮಕ ಸೇವೆಗಳಿಗೆ ಸಂಬಂಧಿಸಿ ಲೋಕ ಸೇವಾ 
ಆಯೋಗದ ಕರ್ತವ್ಯಗಳು (1) ವಕ್ಸ್ ಬೋರ್ಡಿನ ಅಧಿಕಾರಿಗಳ ಹಾಗೂ ನೌಕರರ 
ನೇಮಕಾತಿ ಹಾಗೂ ಸೇವಾ ಷರತ್ತುಗಳಿಗೆ ಸಂಬಂಧಿಸಿ ಯಾವುದೇ ಅಧಿನಿಯಮದಲ್ಲೋ 
ನಿಯಮಗಳಲ್ಲೋ ರೆಗ್ಯುಲೇಷನ್‌ಗಳಲ್ಲೋ ಏನೇ ಒಳಗೊಂಡಿದ್ದರೂ , ವಕ್ಸ್ 

ಬೋರ್ಡಿನ 
ಆಡಳಿತಾತ್ಮಕ ಸೇವೆಗಳಲ್ಲಿನ ಅಧಿಕಾರಿಗಳನ್ನು ಹಾಗು ನೌಕರರನ್ನು ನೇರ ನೇಮಕಾತಿ ಮುಖೇನ 
ನೇಮಿಸುವುದಕ್ಕೆ ಇಸ್ಲಾಂ ಮತದ ಉದ್ಯೋಗಾರ್ಥಿಗಳ ಸೆಲೆಕ್ಟ್ ಲಿಸ್ಟನ್ನು ಸಿದ್ಧಪಡಿಸುವುದು 
ಲೋಕ ಸೇವಾ ಆಯೋಗದ ಕರ್ತವ್ಯವಾಗಿರುವುದು . 

( 2 ) ವಕ್ಸ್ ಬೋರ್ಡು ಲೋಕ ಸೇವಾ ಆಯೋಗದೊಂದಿಗೆ, 


لہ 


له 


27 


4 


لہ 


( ಎ ) ವಕ್ಸ್ ಬೋರ್ಡಿನ ಕೆಳಗಿನ ಆಡಳಿತಾತ್ಮಕ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ 
ನೇಮಕಾತಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳಲ್ಲೂ 

( ಬಿ ) ವಕ್ಸ್ ಬೋರ್ಡಿನ ಕೆಳಗಿನ ಆಡಳಿತಾತ್ಮಕ ಸೇವೆಗಳ ಹುದ್ದೆಗಳಿಗೆ ನೇರ 
ನೇಮಕಾತಿ ಮುಖೇನ ನೇಮಕಾತಿ ಮಾಡುವುದಕ್ಕೆ ಪಾಲಿಸಬೇಕಾದ ತತ್ವಗಳ ಕುರಿತು ಹಾಗು 
ಅಂತಹ ನೇಮಕಾತಿಗಿರುವ ಉದ್ಯೋಗಾರ್ಥಿಗಳ ಯೋಗ್ಯತೆಗೆ ಸಂಬಂಧಿಸಿಯೂ 
ಸಮಾಲೋಚಿಸಬಹುದಾಗಿದೆ ಹಾಗೂ ಆ ರೀತಿ ಸಮಾಲೋಚಿಸಲ್ಪಡುವ ಯಾವುದೇ ವಿಷಯದ 
ಕುರಿತು ಸಲಹೆ ನೀಡುವುದು ಲೋಕ ಸೇವಾ ಆಯೋಗದ ಕರ್ತವ್ಯವಾಗಿರುವುದು: 

ಆದರೆ , ಸಾಮಾನ್ಯವಾದ ಅಥವಾ ಯಾವುದೇ ವಿಶೇಷ ವಿಷಯದಲ್ಲಿ ಅಥವಾ 
ವಿಶೇಷ ವರ್ಗದ ವಿಷಯದಲ್ಲಿ ಅಥವಾ ವಿಶೇಷ ಸನ್ನಿವೇಶದಲ್ಲಿ ಲೋಕ ಸೇವಾ 
ಆಯೋಗದೊಂದಿಗೆ ಸಮಾಲೋಚಿಸುವುದು ಅಗತ್ಯವಿಲ್ಲದ ವಿಷಯಗಳು ಯಾವುವೆಲ್ಲಾ 
ಎಂಬುದನ್ನು ವ್ಯಕ್ತಪಡಿಸುವ ನಿಯಮಗಳನ್ನು ಸರಕಾರಕ್ಕೆ ರಚಿಸಬಹುದಾಗಿದೆ . 

( 3 ) ಲೋಕ ಸೇವಾ ಆಯೋಗ ಮತ್ತು ವಕ್ಸ್ ಬೋರ್ಡಿನೊಳಗೆ ಯಾವುದೇ 
ಭಿನ್ನಾಭಿಪ್ರಾಯವಿರುವಲ್ಲಿ , ವಕ್ಸ್‌ ಮಂಡಳಿಯು ಆ ವಿಷಯವನ್ನು ಸರಕಾರಕ್ಕೆ ರೆಫರ್ 
ಮಾಡತಕ್ಕದ್ದು ಹಾಗು ಅದರ ಮೇಲಿನ ಸರಕಾರದ ತೀರ್ಮಾನ ಅಂತಿಮವಾಗಿರುವುದಾಗಿದೆ: 

ಆದರೆ , ಲೋಕ ಸೇವಾ ಆಯೋಗದ ವಿರುದ್ಧವಾಗಿ ಒಂದು ತೀರ್ಮಾನ 
ಕೈಗೊಳ್ಳುವುದಕ್ಕೆ ಮುಂಚಿತವಾಗಿ ಸರಕಾರವು ಆ ವಿಷಯವನ್ನು ಲೋಕ ಸೇವಾ ಆಯೋಗಕ್ಕೆ 
ರೆಫರ್ ಮಾಡತಕ್ಕದ್ದಾಗಿದೆ . 

ನಿಯಮಗಳನ್ನು ರಚಿಸುವುದಕ್ಕಿರುವ ಅಧಿಕಾರ (1) ಸರಕಾರಕ್ಕೆ , ಈ ಆಧ್ಯಾದೇಶದ 
ಉದ್ದೇಶಗಳನ್ನು ಜಾರಿಗೆ ತರುವುದಕ್ಕಾಗಿ , ಲೋಕ ಸೇವಾ ಆಯೋಗದೊಂದಿಗೆ ಹಾಗು ವಕ್ 
ಬೋರ್ಡಿನೊಂದಿಗೆ ಸಮಾಲೋಚಿಸಿ , ನಿಯಮಗಳನ್ನು ರಚಿಸಬಹುದಾಗಿದೆ . 

( 2 ) ಪ್ರತ್ಯೇಕವಾಗಿ , ಮೇಲೆ ಹೇಳಿದ ಅಧಿಕಾರದ ಸಾಮಾನ್ಯಾನ್ವಯಕ್ಕೆ ಭಂಗವಾಗದಂತೆ , 
ಅಂತಹ ನಿಯಮಗಳಲ್ಲಿ , 

( ಎ ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದಕ್ಕೆ ವಕ್ಸ್ 
ಬೋರ್ಡು ಪಾಲಿಸಬೇಕಾದ ಕಾನೂನು ಕ್ರಮ ; 


کہ 


4 . 


28 


5 


( ಬಿ ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವ ಉದ್ದೇಶಕ್ಕಾಗಿ 
ಆನುಷಂಗಿಕ ವಾದುದೊ ಅವಶ್ಯಕವಾದುದೂ ಆದ ಯಾವುದೇ ವಿಷಯಕ್ಕೆ ; 
ವ್ಯವಸ್ಥೆಮಾಡಬಹುದಾಗಿದೆ . 

( 3 ) ಈ ಅಧ್ಯಾದೇಶದ ಪ್ರಕಾರ ರಚಿಸಿದ ಪ್ರತಿಯೊಂದು ನಿಯಮವನ್ನು, ಅದನ್ನು 
ರಚಿಸಿದ ನಂತರ , ಆದಷ್ಟು ಬೇಗನೇ , ವಿಧಾನಸಭೆಯು ಅಧಿವೇಶನದಲ್ಲಿರುವಾಗ ಅದರ 
ಸಮಕ್ಷದಲ್ಲಿ , ಅದನ್ನು ಒಂದು ಅಧಿವೇಶನದಲ್ಲೇ ಮುಂದುವರಿದ ಎರಡು ಅಧಿವೇಶನಗಳಲ್ಲೋ 
ಒಳಗೊಳ್ಳಬಹುದಾದ ಒಟ್ಟು ಹದಿನಾಲ್ಕು ದಿವಸಕ್ಕೆ ಮಂಡಿಸತಕ್ಕದ್ದು ಮತ್ತು ಆ ರೀತಿ 
ಮಂಡಿಸಿದ ಅಧಿವೇಶನ ಅಥವಾ ನಿಕಟಾನಂತರದ ಅಧಿವೇಶನ ಕೊನೆಗೊಳ್ಳುವ ಮುಂಚಿತವಾಗಿ , 
ವಿಧಾನಸಭೆಯು ಆ ನಿಯಮದಲ್ಲಿ ಯಾವುದೇ ಬದಲಾವಣೆ ಮಾಡುವುದೋ ಅಲ್ಲದಿದ್ದಲ್ಲಿ ಆ 
ನಿಯಮವನ್ನು ರಚಿಸಬೇಕಿಲ್ಲವೆಂದು ತೀರ್ಮಾನಿಸುವುದೋ ಮಾಡುವುದಾದಲ್ಲಿ , ಆ ನಿಯಮಕ್ಕೆ 
ಅನಂತರ , ಆಯಾಯ ವಿಷಯದಂತೆ , ಆ ರೀತಿ ಬದಲಾವಣೆಮಾಡಿದ ರೀತಿಯಲ್ಲಿ ಮಾತ್ರ 
ಪರಿಣಾಮವಿರುವುದು ಅಲ್ಲದಿದ್ದಲ್ಲಿ ಯಾವುದೇ ಪರಿಣಾಮ ಇಲ್ಲದಾಗುವುದಾಗಿದೆ ; ಹಾಗಿದ್ದರೂ 
ಅಂತಹ ಯಾವುದೇ ಬದಲಾವಣೆಯೋ ರದ್ದುಗೊಳಿಸುವಿಕೆಯೋ ಆ ನಿಯಮ ಪ್ರಕಾರ ಹಿಂದೆ 
ಮಾಡಿದುದರ ಸಿಂಧುತ್ವಕ್ಕೆ ಭಂಗಬರದ ರೀತಿಯಲ್ಲಿ ಆಗಿರತಕ್ಕದ್ದು. 

5. ರದ್ಧತಿ ಮತ್ತು ರಕ್ಷಣೆ (1) 2017 ರ ಕೇರಳ ಲೋಕ ಸೇವಾ ಆಯೋಗ 
ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ ಕರ್ತವ್ಯಗಳು ) ಅಧ್ಯಾದೇಶ 
( 2017 ರ 29 ) ವು ಈ ಮೂಲಕ ರದ್ದುಗೊಂಡಿರುವುದು. 

( 2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ಮಾಡಿದ 
ಯಾವುದೇ ಕಾರ್ಯ ಅಥವಾ ಕೈಗೊಂಡ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ 
ಮಾಡಿರುವುದಾಗಿಯೋ ಕೈಗೊಂಡಿರುವುದಾಗಿಯೋ ಭಾವಿಸತಕ್ಕದ್ದು 


ಪಿ . ಸದಾಶಿವ 


ರಾಜ್ಯಪಾಲರು. 


29 


